ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ: 14ನೇ ಡಿಸೆ೦ಬರ್‌, 2020 


ಕೊಡವರ ಬುಡಕಟ್ಟು ಜನಾಂಗದ ಬೇಡಿಕೆ ಕುರಿತು 
ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ (ವಿಧಾನಸಭೆಯಿಂದ ಚುನಾಯಿತರಾದವರು):- 
614(723) ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕೊಡವರ ಬುಡಕಟ್ಟಿ ಜನಾಂಗದ ಬೇಡಿಕ ಬಗ್ಗೆ ಸರ್ಕಾರ ನಡೆಸುತ್ತಿರುವ ಸರೆ ಕಾರ್ಯ ಯಾವ 
ಹಂತದಲ್ಲಿದೆ; 


(ಆ) ಕೊಡವರ ಬುಡಕಟ್ಟು ಜನಾಂಗದ ಬೇಡಿಕ ಕುರಿತು ಸರೆ ಕಾರ್ಯ ಪ್ರಾರಂಭವಾದ ಬಗ್ಗೆ ಅಧಿಕೃತ 
ಆದೇಶವಾಗಿದೆಯೇ; (ಸಂಪೂರ್ಣ ವಿವರಗಳನ್ನು ಒದಗಿಸುವುದು) 


(ಇ) ಸರ್ವೆ ಕಾರ್ಯವನ್ನು ಕೈಗೊಂಡಿರುವ ಸಂಸ್ಥೆ ಯಾವುದು ಮತ್ತು ಸದರಿ ಸಂಸ್ಥೆಗೆ ವರದಿ ನೀಡಲು ಯಾವ 
ಕಾಲಮಿತಿಯನ್ನು ನಿಗದಿಗೊಳಿಸಲಾಗಿದೆ; 


(ಈ) ಯಾವ ಕಾಲಮಿತಿಯೊಳಗೆ ಕೊಡವರ ಬುಡಕಟ್ಟು ಜನಾಂಗದ ಬೇಡಿಕೆ ಬಗ್ಗೆ ಸರ್ಕಾರ ಸಕಾರಾತ 
ನರೋೀಯ ಕೈಗೊಳ್ಳುವುದು? 


